ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


511 

ಶ್ರೀ ಎನ್‌ ಎಸ್‌ ಬೋಸೆರಾಜಿ (ವಿಧಾನ ಸಭಾ ಕ್ಷೇತ್ರದಿಂದ 
ಚುನಾಯಿತರಾದವರು) 
09.03.2020 


- ಉತ್ತರಿಸುವವರು ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ) | ರಾಯಚೂರು ಜಿಲ್ಲೆಯಲ್ಲಿರುವ | ರಾಯಚೂರು ಜಿಲ್ಲೆಯಲ್ಲಿರುವ ಳ೪7P5S ಪ್ರದೇಶದಲ್ಲಿ ಪರಿಸರ 
RTPS ಮತ್ತು ಳTPS | ಸಂರಕ್ಷಣೆಗಾಗಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ವಿವರಗಳು ಈ 
ಪರಿಸರವನ್ನು ಸಂರೆಕ್ಷಿಸಲು | ಕೆಳಗಿನಂತಿವೆ 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 1 ವರ್ಷ ನೆಡುತೋಪು .] ಪೆಡೇತ ನೆಟ್ಟ 
ಸಸಿಗಳು 
2017-18 [ಬ್ಲಾಕ್‌ ನೆಡುತೋಪು" 30.00 ಹೆಕ್ಟೇರ್‌ 175,000 
2018-5 | ಅಂತರಕ ರಸ್ತೆಬದಿ 25.00 & ಮ T10,000 
209-20 | ಬ್ಲಾಕ್‌ ನೆಡುತೋಪು 17.00 ಹೆಕ್ಟೇರ್‌ 12,800 


ಸದರಿ ನೆಟ್ಟ ಸಸಿಗಳ ಉತ್ತಮ ಬೆಳವಣಿಗಾಗಿ ಹನಿ ನೀರಾವರಿ ಪದ್ಧತಿ 
ಅಳವಡಿಸಿ ನಿರ್ವಹಣೆ ಮಾಡಲಾಗುತ್ತಿದೆ. RTPS ಪ್ರದೇಶದಲ್ಲಿ ಅರಣ್ಯ 
ಇಲಾಖೆಯಿಂದ ಯಾವುದೇ ಕಾಮಗಾರಿ ಕೈಗೊಂಡಿರುವುದಿಲ್ಲ. 


ಈ ವಿಷಯದ ಬಗ್ಗೆ ಇಂಧನ ಇಲಾಖೆಯು ಈ ಕೆಳಕಂಡಂತೆ ಕ್ರಮ 
ಕೈಗೊಂಡಿರುತ್ತದೆ:- | 4 
ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯವು 
ದಿನಾಂಕ: 07.12.2015ರಂದು ಹೊರಡಿಸಿದ ಗೆಜೆಟ್‌ ನ ಕಂಡಿಕೆ 
ಎಸ್‌.ಓ.3305ರ ಪ್ರಕಾರ ಆರ್‌.ಟಿ.ಪಿ.ಎಸ್‌. ಮತ್ತು 


'ವೈ.ಟಿ.ಖ.ಎಸ್‌.ಶಾಖೋತ್ತನ್ನ ವಿದ್ಯುತ್‌ ಕೇಂದ್ರಗಳ ಕೊಳವೆ ಅನಿಲದ 


ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ “ತೋಯ್ದ ಸುಣ್ಣದಕಲ್ಲಿನ ಕೊಳವೆ 
ಅನಿಲ ನಿರ್ಗಂಧಕೀಕರಣ ವ್ಯವಸ್ಥೆಯನ್ನು” ಅಳವಡಿಸಲು ಕರ್ನಾಟಕ 
€-portal ಮುಖಾಂತರ ಕೆ.ಪಿ.ಸಿ.ಎಲ್‌ ದೇಶಿಯ ಸ್ಪರ್ಧಾತ್ಮಕ ಬಿಡ್ಡಿಂಗ್‌ 
ಮೂಲಕ ಟೆಂಡರ್‌ ಆಹ್ಲಾನಿಸಿದೆ. - 


ಪ್ರಸ್ತುತ ಎರಡೂ ಶಾಖೋತ್ಪನ್ನ ವಿದ್ಯುಶ ಕೇಂದ್ರದ ಟೆಂಡರ್‌ಗಳು 
ಮೌಲ್ಯಮಾಪನದ ಪ್ರಕ್ರಿಯೆ ಹಂತದಲ್ಲಿರುತ್ತವೆ. 


ಈ 


ep 


ರಾಯಚೂರು ನಗರಕ್ಕೆ ಸೇರಿರುವ 


ರಾಯಚೂರು ನಗರಕ್ಕೆ ಹೊಂದಿಕೊಂಡಂತೆ 437.98 ಹೆಕ್ಸೇರ್‌ ರಕ್ಷಿತ 


ಆ) 
ಅರಣ್ಯ ಭೂಮಿ ಎಷ್ಟು ಇದನ್ನು | ಅರಣ್ಯ ಪ್ರದೇಶ ಇರುತ್ತೆದೆ. ಸದರಿ ರಕ್ಷಿತ ಅರಣ್ಯ ಪ್ರದೇಶ[| 
ರಕ್ಷಣೆ ಮತ್ತು ಅಭಿವೃದ್ಧಿ | ಒತ್ತುವರಿಯಾಗದಂತೆ ರಕ್ಷಣೆ. ಮಾಡಲಾಗುತ್ತಿದೆ. ಸದರಿ ಪ್ರದೇಶದಲ್ಲಿ 
ಮಾಡಲು ಸರ್ಕಾರ | 2006ರ ಪೂರ್ವದಲ್ಲಿ ನೆಡುತೋಪು ಕೈಗೊಂಡಿದ್ದು, ತದನಂತರ 
ತೆಗೆದುಕೊಂಡ ಕ್ರಮಗಳೇನು? ಯಾವುದೇ ಕಾಮಗಾರಿ ಕೈಗೊಂಡಿರುವುದಿಲ್ಲ. el 
ಇ) ರಾಯಚೂರು ಜಿಲ್ಲೆಯಲ್ಲಿ ಅರಣ್ಯ | ರಾಯಚೂರು “ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿರುವ ಒಟ್ಟು 
ಇಲಾಖೆಗೆ ಸೇರಿರುವ ಒಟ್ಟು[ 35,148.52 ಹೆಕ್ಟೇರ್‌ ಪ್ರದೇಶ ಇರುತ್ತದೆ. ಈ ಪೈಕಿ 159 ಕುಟುಂಬಗಳಿಂದ 
ವಿಸ್ತೀರ್ಣ ಎಷ್ಟು; ಅತಿಕ್ರಮಣ | 422.457 ಹೆಕ್ಟೇರ್‌ ಅರಣ್ಯ ಭೂಮಿಯು ಒತ್ತುವರಿಯಾಗಿರುತ್ತದೆ. 
ಮಾಡಿರುವ ಅರಣ್ಯ ಪ್ರದೇಶ ಸ 
ಎಷ್ಟು? - 
ಸಂಖೆ ಅಪಜೀ 24 ಎಫ್‌ಎಎಫ್‌ 2020 


. (ಆನ ಸಿಂಗ್‌) , 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು 


